ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಮಾಗಡಿ ರಸ್ಲೆಯನ್ನು ಮೇಲ್ಲರ್ಜಿಗೇರಿಸುವ ಶುರಿತು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


640 (859) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ಮಾರಿಗಳು ಮತ್ತು ರಾಜ್ಯ ಹೆದ್ದಾರಿಗಳು 
ಎಷ್ಟು ; (ಮಾಹಿತಿ ನೀಡುವುದು) 


(ಆ) ಮಾಗಡಿ ರಸ್ನೆಯನ್ನು ಮೇಲ್ಲರ್ಜಿಗೇರಿಸುವ ಪ್ರಸ್ತಾವನೆ ಸರ್ಕಾರದ ಗಮನಕೆ ಬಂದಿದೆಯೇ; 
(ಇ) ಬಂದಿದ್ದಲ್ಲಿ, ಸದರಿ ರಸ್ತೆಯು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತದೆ ಎ೦ಬ ಮಾಹಿತಿ ನೀಡುವುದು; 


(ST 


(ಈ) ಮಾಗಡಿ ರಸ್ಲೆಯನ್ನು ಮೇಲ್ಲರ್ಜಿಗೇರಿಸುವಲ್ಲಿ ಅಗತ್ಯ ಭೂಸ್ವಾಧೀನ ಪ್ರಕ್ರಿಯೆ ಯಾವ ಹಂತದಲ್ಲಿದೆ; 
ಇದರ ಬಗ್ಗೆ ಬಿವರ ನೀಡುವುದು? 


